ಬಾಲ್ಯದ ಗಾಯಗಳು ಮತ್ತು ಶೈಕ್ಷಣಿಕ ರಂಗದಲ್ಲಿ ಅದರ € 


ಶಿವಾನಿ ತನೇಜಾ ಮತ್ತು ಸವಿತಾ ಸೋಹಿತ್‌ 


ಗುಣಮಟ್ಟದ ಔಪಚಾರಿಕ ಶಿಕ್ಷಣದ ಬಣದ್ಣೆ ಪ್ರಮುಖವಾದ ಚರ್ಚೆ 
ನಡೆದಾಗಲೆಲ್ಲ ಅದು ಬೋಧನಾ ವಿಧಾನ, ವಿಷಯ, ಭಾಷೆ ಮತ್ತು 
ಶೈಕ್ಷಣಿಕ ವಿಷಯಗಳ ಸುತ್ತ ಸುತ್ತುತ್ತಿರುತ್ತದೆ. ಆದರೆ, ಎಲ್ಲ 
ಹಿನ್ನೆಲೆಗಳ೦ದ ಬಂದ ಹೆಚ್ಚುಹೆಚ್ಚು ಮಕ್ಷಳು ನಮ್ಮ ಶಾಲಾ ಶಿಕ್ಷಣ 
ರಂಗವನ್ನು ಪ್ರವೇಶಿಸುತ್ತಿದ್ದ ಹಾಗೆ ಇವೆಲ್ಲ ವಿಷಯಗಳ ಜೊತೆಗೇ 
ಮಕ್ಕಳ ಬದುಕಿನ ಬಗ್ದೆ ಇನ್ನುಷ್ಟು ಪರಿಶೀಲನೆ ನಡೆಸಲು 
ಸಹಕಾರಿಯಾಗುತ್ತದೆ ಮತ್ತು ಅವರ ಯೋಗಕ್ಷೇಮದಂತಹ 
ವಿಷಯಗಳ ಬಣ್ಣೆಯೂ ಯೋಜಿಸಲು ಸಾಧ್ಯವಾಗುತ್ತದೆ. 


ದುರ್ಬಲ ವರ್ಗದ ಹಿನ್ನೆಲೆಯಿಂದ ಬಂದ ಮಕ್ಕಳಗಾಗಿ 
ನಡೆಸುತ್ತಿರುವ ಮುಸ್ಸಾನ್‌' ಹೆಸರಿನ ನಮ್ಮ ಶಾಲೆಯ ಕೆಲವು 
ಅನುಭವಗಳನ್ನು ನಾವಿಲ್ವಿ ಹಂಚಿಕೊಳ್ಳುತ್ತಿದ್ದೇವೆ. ನಮ್ಮ ಎಲ್ಲ 
ಮಕ್ಕಳು ನಗರದ ಬಡತನದ ವ್ಯಾಪ್ತಿಯೊಳಗೆ ಬರುವವರು ಮತ್ತು 
ಅವರೆಲ್ಲರೂ ತಮ್ಮ ಬಾಲ್ಯದ ದಿನಗಳ೦ಂದಲೇ ಗಳಕೆಗಾಗಿ 
ದುಡಿಯಲು ಆರಂಭಸಿದವರು. ಇವರಲ್ಲ ಬಹುತೇಕ ಮಕ್ಕಳು 
ಭೋಪಾಲ ನಗರ ಮತ್ತು ಸುತ್ತಮುತ್ತ ವಾಸಿಸುವ ಅಧಿಸೂಚಿತ 
ಬುಡಕಟ್ಟು ಸಮುದಾಯ (Denotified tribal-DNT)" ಗಳಗೆ 
ಸೇರಿದವರಾಗಿದ್ದಾರೆ. 


ಬಾಲ್ಯದ ವಾಸ್ತವಗಳು 


ನಮ್ಮ ಶಾಲೆಗೆ ಬಂದಾಗ ಸೋಹಿನಿಗೆ ಸುಮಾರು ಹನ್ನೊಂದು 
ವರ್ಷ ವಯಸ್ಸಾಗಿತ್ತು. ತನ್ನ ಕುಟುಂಬವನ್ನೇ ತೊರೆದು ಹೋದ 
ತಾಯಿಯ ಬಧ್ಯೆ ಆಕೆಗೆ ಸಿಟ್ಟತ್ತು ಮತ್ತು ಯಾವತ್ತಿಗೂ ಆಕೆಯ 
ಜೊತೆ ಮಾತನಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದಳು. 
ಮನೆಯನ್ನು ರಿಪೇರಿ ಕೂಡ ಮಾಡದೇ ದಿನವೂ ಮದ್ಯ ಸೇವನೆ 
ಮಾಡುತ್ತಿರುವ ಅಪ್ಪನ ಬಧ್ಗೆಯೂ ಆಕೆ ಸಿಟ್ಟಿನಿಂದ 
ಮಾತನಾಡುತ್ತಿದ್ದಳು. ತನ್ನ ಅಕ್ಕ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಯೇ 
ಮದುವೆಯಾದಾಗಲಂತೂ  ಸೋಹಿನಿ ಇನ್ನಷ್ಟು ಕುಸಿದು 
ಹೋಗಿದ್ದಳು. ಆಕೆ ತುಂಬಾ ಬುದ್ಧಿವಂತೆ. ಶ್ರೈಕ್ಷಣಿಕವಾಗಿ ಆಕೆಯ 
ನಿರ್ವಹಣಿ ಉತ್ತಮವಾಗಿತ್ತು. ಆದರೆ ಸಾಮಾಜಕ ಸಂಬಂಧಗಳು 
(social relationships) ಕಳಪೆಯಾಗಿತ್ತು. ಅವಳ 
ಮನಸ್ಸಿಗಣೇನಾದರೂ ಖೇಸರವಾದರೆ ಅವಳನ್ನು 
ಸಮಾಧಾನಪಡಿಸುವುದೇ ಅಸಾಧ್ಯದ ಮಾತಾಗಿತ್ತು. 


ಅಮರ್‌ ಒಂದು ವರ್ಷದಿಂದ ಹಾಸ್ಟೆಲ್‌ನಲ್ಲ ಆಶ್ರಯ ಪಡೆದಿದ್ದನು. 
ಅಲ್ಲ ವಾರ್ಡನ್‌ ಹುಡುಗರ ಅಶ್ಲೀಲ. ಕಾಮಪ್ರಚೋದಕ 
ವಿಡಿಯೋಗಳನ್ನು ಚಿತ್ರೀಕರಿಸುತ್ತಿದ್ದ. ಒಂದು ದಿನ ಅಮರ್‌ 
ಹಾಫ್ಟೆಲ್‌ನಿಂದ ತಪ್ಪಿಸಿಕೊಂಡು &ಡಿ ಬಂದ. ದಿನಗೂಲ 


ಕಾರ್ಮಿಕರಾದ ಅಮರ್‌ ನ ಪಾಲಕರು ಆತನನ್ನು ನಮ್ಮ ಶಾಲೆಗೆ 
ಸೇರಿಸಿದರು. ಇಲ್ಲ ಆತ ಇತರ ಮಕ್ಕಳೊಂದಿಗೆ ಜಗಳಕ್ಕೆ 
ಇಳಯುತ್ತಿದ್ದ. ಶಿಕ್ಷಕರು ಮಧ್ಯಪ್ರವೇಶ ಮಾಡಿದರೆ ಅವರಿಗೂ 
ಹೊಡೆಯುತ್ತಿದ್ದ. 


ರೋಹಿತ್‌ನ ಕತೆ ಇನ್ನೂ ಭಿನ್ನವಾದುದು. ಆತನ ಅಮ್ಮ ಚಿಂದಿ 
ಆಯಲು ಹೊರಗೆ ಹೋದಾಗ ಅಪ್ಪ ಮಕ್ಕಳನ್ನು ನೋಡಿ- 
ಕೊಳ್ಳುತ್ತಿದ್ದ. ಆದರೆ ತೀರಾ ಮದ್ಯ ವ್ಯಸನಿಯಾಗಿದ್ದ. 
ಕೊನೆಗೊಂದು ದಿನ ಕುಡಿತದ ಚಟದಿಂದಲೇ ಮೃತಪಟ್ಟ. 
ಇದರಿಂದಾಗಿ ಒಂದರಿಂದ ಹತ್ತು ವರ್ಷ ವಯಸ್ಸಿನ ನಾಲ್ಲು ಮಂದಿ 
ಮಕ್ಕಳು ಅನಾಥರಾಗಿಜಬಟ್ಟರು. ರೋಹಿತ್‌ನ ಇಬ್ಬರು 
ಸಹೋದರಿಯರೂ ಅತ್ಮಹತ್ಯೆ ಮಾಡಿಕೊಂಡರು. ಆತನ ಚಿಕ್ಕ 
ವಯಸ್ಸಿನ ತಾಂ ತನ್ನ ಗಂಡನ ಮನೆಯವರ ಕಿರುಕುಳಕ್ಕೆ 
ಒಳಗಾದಳು. ರೋಹಿತ್‌ ಸರಿಯಾಗಿ ಮನೆಯಲ್ಲ ನಿದ್ದೆ 
ಮಾಡುತ್ತಿರಅಲ್ಲ. ಇದಕಾಗಿ ಅವನು ತನ್ನ ಚಿಕ್ಕಪ್ಪನಿಂದ ಒದೆ 
ತಿನ್ನುತ್ತಿದ್ದನು. ಆತ ಶಾಲೆಯಲ್ಲ ಇದ್ದಾಗ ತನ್ನ ತಮ್ಮಂದಿರಿಗೂ 
ಪದೇಪದೇ ಹೊಡೆಯುತ್ತಿದ್ದನು. 


ಸಾಮಾಜಿಕವಾಗಿ ದುರ್ಬಲವಾದ ಗುಂಪುಗಳ ಯಾತನೆ 


ಈ ಮಕ್ಕಳ ಜೀವನದ ಚಿತ್ರಗಳ ಬದ್ಧೆ ಓದುತ್ತಿದ್ದರೆ ಇವರು 
ಉಳದವರಿಗಿಂತ ಹೆಚ್ಚು ಕಷ್ಟದ ಪರಿಸ್ಥಿತಿು೦ದ ಬಂದವರು 
ಅನಿಸುತ್ತದೆ. ಆದರೆ ಸತ್ಯದ ಸಂಗತಿ ಏನೆಂದರೆ ನಮ್ಮ ನಗರ 
ಪ್ರದೇಶದ ಬಹುಪಾಲು ಬಡವರು. ಅಧಿಸೂಚಿತ 
ಬುಡಕಟ್ಟುಗುಂಪು. ದಅತರು ಮತ್ತು ಆದಿವಾಸಿಗಳು ಅನೇಕ 
ತಲೆಮಾರುಗಳ೦ದ ಶೋಷಣಿ ಮತ್ತು ತಾರತಮ್ಯಕ್ಕೆ ಒಳಗಾಗುತ್ತ 
ಬಂದಿದ್ದಾರೆ. ಇದು ಅವರ ಮೇಲೆ ಮಾನಸಿಕವಾಗಿ ಮತ್ತು ವಾಸ್ತವ 
ಬದುಕಿನಲ್ಪ್ಲ ಆಳವಾದ ಪರಿಣಾಮ ಜೀರಿದೆ. ಗ್ರಾಹಕೀಕರಣ 
(Consumerism), WwW ಸ್ಥಳಾಂತರ, ಬಲವಂತದ ತೆರವು, 
ನಗರದ ಕಡು ಬಡತನ, ನಿರುದ್ಯೋಗ. ಹಿಂಸಾಚಾರ ಮತ್ತು 
ನಿಂದನೆ ದುರ್ಬಲ ವರ್ಗಗಳ ಮೇಲೆ ಹಿಂದೆಂದಿಗಿಂತಲೂ ಹೆಚ್ಚಿನ 
ಪರಿಣಾಮವನ್ನು ಚೀರಿದೆ. ಇದರಿಂದಾಗಿ ಅಧಿಕ ಮಂದಿ ಮಕ್ಕಳು 
ಯಾತನೆಗೆ ಒಳಗಾಗಿದ್ದಾರೆ. ಅದು ನಮ್ಮ ಊಹೆಗೂ ನಿಲುಕದಂತೆ 
ಅವರ ಜೀವನವನ್ನು ಜರ್ಕ್ರುರಿತಗೊಳಸಿದೆ ಎಂಬುದು ಸತ್ಯ. 


ಪರಂಪರೆ (ಮೆಥೋಟ್‌ - 2019)" ಎಂದರೆ ವಸಾಹತೀಕರಣದ 
ಕಾರಣದಿಂದ ಅಮೆರಿಕದ ಸ್ಥಳೀಯ ಜನರ ಮೇಲೆ ಉಂಬಲಾದ 
ಸುದೀರ್ಪಾವಧಿ ಪರಿಣಾಮದ ಪುರಾವೆ. ಮೆಥೋಬಟ್‌ ಅವರು 
ತಲೆಮಾರುಗಳ ನಡುವಿನ ಯಾತನೆಯ (intergenerational 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 15 


trauma) ಬದ್ಧೆ ಮಾತನಾಡುತ್ತ ವಸಾಹತೀಕರಣ ಮತ್ತು ವಸತಿ 
ಶಾಲೆಗಳು ಜನರ ಮೇಲೆ ಹೇಗೆ ತಮ್ಮ ಮುದ್ರೆಗಳನ್ನು ಒತ್ತಿದವು 
ಎಂಬುದನ್ನು ವಿಶ್ಲೇಷಿಸುತ್ತಾರೆ. ಈ ಯಾತನೆಯ ಅವಧಿಯಲ್ಲ 
ಬದುಕಿರದೇ ಇದ್ದವರು ಕೂಡ ಹೇಗೆ ಇದರ ಪರಿಣಾಮಕ್ಕೆ 
ಒಳಗಾದರು ಎಂಬುದನ್ನು ಅವರು ತಿಅಸುತ್ತಾರೆ. ಇದೇ ರೀತಿ 
ಡಾ.ಕೋಲ್ಡ್‌'' ಅವರು ಬಾಲ್ಯದ ಪ್ರತಿಕೂಲ ಅನುಭವಗಳು ಮತ್ತು 
ತಾರುಣ್ಯದ ಮೇಲೆ ಅದರ ಸುದೀರ್ಫಾವಧಿ ಪರಿಣಾಮಗಳ ಬನಣ್ಣೆ 
ಬರೆಯುತ್ತಾರೆ. "ಠೀ ಯಾತನಾಮಯ ಅನುಭವಗಳು ಬದುಕಿನ 
ಮೊದಲ ದಶಕದ ಅವಧಿಯಲ್ಲ ಅನುಭವಿಸಿದರೆ ಅದು 
ವ್ಯಾಪಕವಾದ ಪರಿಣಾಮ ಜೀರುತ್ತದೆ' (ಸಾವು ಅಥವಾ 
ಹಿಂಸಾಚಾರ ಅಥವಾ ಪ್ರಾಣಾಪಾಯದ ಪರಿಸ್ಥಿತಿಯಂತಹ 
ಒಂದೇ ಘಟನೆಗೆ ಬದಲಾಗಿ). ಯಾಕೆಂದರೆ ಇದು ಮಗುವಿನ 
ಜಗತ್ತಿನ ಒಟ್ದಾರೆ ಚೌಕಟ್ಟನ ಮೇಲೆ ಪರಿಣಾಮವನ್ನು ಜೀರಲದೆ. 


ದೇಶೀಯ ಸಮುದಾಯಗಳು ಮತ್ತು ಕಷ್ಟು ವರ್ಣೀಯರ 
ಗುಂಪುಗಳ ಸುತ್ತಅನ ಸಂಶೋಧನೆ ಮತ್ತು ಲೇಖನಗಳು ನಮಗೆ 
ಮಕ್ಕಳ ಮಾನಸಿಕ ಸ್ಥಿತಿಯ ಬಗ್ಗೆ ಹೊಸ ಒಳನೋಟಗಳನ್ನು 
ನೀಡುತ್ತದೆ. ಇಲ್ಲಯ ತನಕ ಈ ಮಕ್ಕಳ ಹಕ್ಕಿನ ಜಗತ್ತನ್ನು ಕೇವಲ 
'ಕಷ್ಟದಾಯಕ” ಎಂದು ಮಾತ್ರ ಉಲ್ಲೇಖಸಲಾಗಿದೆ ಮತ್ತು ಅವರ 
ಪಾಲಕರ ಪರವಾಗಿ 'ಬಡತನ, ಅನಕ್ಷರತೆ, ನಿರ್ಲಕ್ಷ್ಯ ಮತ್ತು 
ಕಾಳಜಯ ಕೊರತೆ'ಯ  ಹೆಸರಿನಲ್ಲ ಖಯಣಾತ್ಕಕವಾಗಿ 
ಚಿತ್ರಿಸಲಾಗಿದೆ. 2೦13ರ ಛತ್ತೀಸ್‌ಗಢದ 2೦೦ ಶಾಲೆಗಳಲ್ಲ 
ನಡೆಸಿದ ಅಧ್ಯಯನದ ಪ್ರಕಾರ ಮಕ್ಕಳ ಶೈಕ್ಷಣಿಕ ಸಾಮರ್ಥ್ಯದ 
ಬಗ್ಗೆ ಶೇ.4೦ರಷ್ಟು ಶಿಕ್ಷಕರಿಗೆ ಖುಣಾತೃಕ ಅಭಿಪ್ರಾಯ ಮತ್ತು 
ಕೇವಲ ಶೇ.13ರಷ್ಟು ಶಿಕ್ಷಕರಿಗೆ ಧನಾತ್ಮಕ ಅಭಪ್ರಾಯವಿರುವುದು 
ಕಂಡುಬಂದಿದೆ. 


ಈ ಮಕ್ಕಳು ನಮ್ಯ ಶಾಲಾ ವಲಯವನ್ನು ಪ್ರವೇಶ ಮಾಡಿದಾಗ 
ನಾವು ಅವರನ್ನು 'ಆಘಫಾತದ ಹಿನ್ನೆಲೆಯ ದೃಷ್ಟಿಯುಂ೦ದ' 
ನೋಡುವ ಅಗತ್ಯವಿತ್ತು ಮತ್ತು ದೂರುವ ಪ್ರವೃತ್ತಿಯನ್ನು 
ಅಳವಡಿಸಿಕೊಳ್ಳುವ ಅಗತ್ಯವಿರಅಲ್ಲ ಅಥವಾ ಅವರ ಅನೇಕ 
ಅಗತ್ಯಗಳನ್ನು 'ನಾಗರಿಕ'ಗೊಳಸುವ ವಸಾಹತು ಮನಸ್ಥಿತಿ- 
ಯುಂದ ನೋಡಬೇಕಾಗಿಯೂ ಇಲ್ಲ. ನಾವು ಅವರ ಬಾಲ್ಯದ 
ಜೀವನವನ್ನು ಗಮನಿಸಿದಾಗ ಮಕ್ಕಳು ಹುಟ್ಟನಿಂದಲೇ (ಅಥವಾ 
ಹುಟ್ಟಗಡೂ ಮೊದಲು) ಪಟ್ಟ ಶ್ರಮವನ್ನು ನೋಡಬೇಕಾಗುತ್ತದೆ. 
ಮೂಲಭೂತ ಅಗತ್ಯಗಳನ್ನು ಕೇವಲ ಆಹಾರ ಮತ್ತು ಆಶ್ರಯಕ್ಕೆ 
ಮಾತ್ರ ಸೀಮಿತಗೊಳಸಲು ಸಾಧ್ಯವಿಲ್ಲ. ಬದಲಾಗಿ ಪ್ರೀತಿ ಮತ್ತು 
ಗೌರವವನ್ನೂ ನೀಡಬೇಕಾಗುತ್ತದೆ. ಇಷ್ಟು ಮಾತ್ರವಲ್ಲದೆ ನಿಂದನೆ. 
ದುಡುಕುತನ ಮತ್ತು ಆತ್ಮಹತ್ಯೆ ಪ್ರಯತ್ನಗಳನ್ನೂ 
ನಿಭಾಯುಸಬೇಕು. ಮಕ್ಕಳು ಬೆಳವಣಿಗೆ ಹೊಂದುತ್ತ ಹೋದ 
ಹಾಗೆ ಅವರ ಪಾಲಕರು ಜಗತ್ತಿನೊಂದಿಗೆ ವ್ಯವಹರಿಸುವ 
ರೀತಿಯಲ್ಲಿಯೇ ಮಕ್ಕಳು ಕೂಡ ಪ್ರತ್ಯಕ್ಷವಾಗಿ ಮತ್ತು 
ಪರೋಕ್ಷವಾಗಿ ಈ ವಾಸ್ತವಗಳಗೆ ಮುಖಾಮುಖಯಾಗುತ್ತಾ 
ಹೋಗುತ್ತಾರೆ. ನಮ್ಮ ದೇಶದಲ್ಲ ದಅತರು. ಅಧಿಸೂಚಿತ 
ಬುಡಕಟ್ಟು ಮಂದಿ ಅಥವಾ ಆದಿವಾಸಿಗಳ ಪಾಲಅಗೆ ತಾರತಮ್ಮ, 


ನಿಂದನೆ ಮತ್ತು ಜಗತ್ತಿನಿಂದ ಬೇರ್ಪಡಿಸುವ ಕ್ರಮಗಳು 
ರೂಢಿಯಾಗಿ ಹೋಗಿವೆ. 


ತಲೆಮಾರುಗಳ ನಡುವಿನ ಯಾತನೆ 


ಈ ನಿರ್ಲಕ್ಷಕ್ಕೆ ಒಳಗಾದ ಬುಡಕಟ್ಟು ಜನಾಂಗದವರಿಗೆ ಕಳಂಕ 
ಹಚ್ಚುವ ಕೆಲಸ ವಸಾಹತು ಕಾಲದಿಂದಲೇ ಆರಂಭವಾಗಿತ್ತು. 
ಅವರನ್ನು 'ಠಕ್ಕರು' ಎಂದು ಕರೆಯಲಾಗುತ್ತಿತ್ತು. ಆದರೆ ದತ 
ಸಮುದಾಯಗಳಗೆ ಇದು ಹಿಂದೂ ವರ್ಣ ವ್ಯವಸ್ಥೆಯ 
ಶಾಪವಾಗಿದೆ. ಈ ಸಮುದಾಯಗಳು ಸಮಾಜದಲ್ಲ ಸಕಲ 
ಸವಲತ್ತುಗಳನ್ನು ಹೊಂದಿದ ವರ್ಗಗಳ ಜೊತೆ ಹೆಚ್ಚು ಹೆಚ್ಚು 
ತೆರೆದುಕೊಂಡಾಗ ಗದರಿಕೆ ಮತ್ತು ಪರಭಾರಿಕೆಯ ಒತ್ತಡಕ್ಕೆ 
(rebuke and alienation) ಅವರು ಒಳಗಾಗಿದ್ದಿದೆ. 
ಸುಧಾರಣೆಗಾಗಿ ಅಪರಾಧಿಕ ಬುಡಕಣ್ಟನಿಂದ (criminal tribes) 
ಮಕ್ಕಳನ್ನು ಪ್ರತ್ಯೇಕಗೊಳಸಲು 1871ರ ಕ್ರಿಮಿನಲ್‌ ಟ್ರೈಬ್ಸ್‌ 
ಕಾಯ್ದೆಯು (Criminal Tribes Act of 1871) ಸಕಾರಕ್ಕೆ 
ಅವಕಾಶವನ್ನು ನೀಡಿದೆ. ನಮ್ಮ ದೇಶದಲ್ಲ ಅಂತಹ ದುರ್ಬಲ 
ವರ್ಗದ ಕುಟುಂಬಗಳಂದ ಬಂದ ಹೆಚ್ಚು ಹೆಚ್ಚು ಮಕ್ಕಳು 
ಸುರಕ್ಷತಾ ವ್ಯವಸ್ಥೆಯ ಭಾಗವಾಗಿದ್ದಾರೆ. ಅನಾದಿಕಾಲದಿಂದಲೂ 
ಈ ಸಾಮಾಜಕ ಗುಂಪುಗಳಗೆ ಇದ್ದ ಪರಭಾರಿಕೆ ಮತ್ತು 
ಸಂಸ್ಥೆಗಳಂದ ಹೊರಗಿಡುವ ಪರಿಸ್ಥಿತಿಯನ್ನು ಸ್ವಾತಂತ್ರ್ಯಾ 
ನಂತರದ ಭಾರತದಲ್ಪಯೂ ಸರಿಪಡಿಸಲಾಗಿಲ್ಲ. ಅದು ಒಂದು 
ಅಂಗಡಿ, ಶಾಲೆ, ಪಹೊಲೀಸ್‌ ಠಾಣಿ, ಆಸ್ಪತ್ರೆ ಅಥವಾ ಇನ್ಯಾವುದೇ 
ಸರ್ಕಾರಿ ಕಚೇರಿ ಇರಅ ಅವರೇನು ಮನುಷ್ಯರೇ ಅಲ್ಲ 
ಅನ್ನುವಂತೆ ಹೊರಗಿಡಲಾಗುತ್ತಿದೆ. 


ಒಬ್ಬ ವ್ಯಕ್ತಿಯನ್ನು ನಿರಂತರವಾಗಿ ಕಡೆಗಣಿಸುತ್ತ ಹೋದರೆ ಆಕೆ / 
ಆತನ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಜೀರುತ್ತದೆ 
ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಲ್ಲ. ಇವೆಲ್ಲವೂ 
ಬದುಕಿನಲ್ಲ ನಿಯಂತ್ರಣವಿಲ್ಲದೇ ಇರುವುದರಿಂದ 
ಆಗುವಂತಹುದು. ಹಾಗಿದ್ದಾಗ ಯಾರಾದರೂ ನಿಮಗೆ ಕಿರುಕುಳ 
ನೀಡಬಹುದು. ಬಂಧಿಸಬಹುದು ಅಥವಾ ನಿಮ್ಮನ್ನು ಮನೆಯುಂದ 
ಆಚೆಗೆ ಕಳುಹಿಸಬಹುದು. ಬಾಹ್ಯ ಮೂಲದಿಂದ ಬರುವ ಈ 
ದಬ್ಲಾಳಕೆ ಅತ್ಯಂತ ಶಕ್ತಿಯುತವಾಗಿರುತ್ತದೆ. ಇದಕ್ಕೆ ಪ್ರತಿಕ್ರಿಯೆ 
ನೀಡುವುದು ಕಷ್ಟ. ಈ ನಿಗ್ರಹಸುವಿಕೆ ಮುಂದೆ ಬೆಳೆದು. ನೀವು 
ಪ್ರೀತಿಸುವ ಜನರ ಪ್ರತ್ಯೇಕ ಗುಂಪು ರಚನೆಯಾಗಿ ಅವರು ಮಾತ್ರ 
ನಿಮಗೆ ದುರ್ಬಲರು ಎಂದು ಪರಿಗಣಿತವಾಗಬಹುದು. 

ಸ್ಥಿತಿಸ್ಲಾಪಕತ್ತ ಎಂದರೆ ಚೇತರಿಕೆ ಎಂದೇನೂ ಅಲ್ಲ. 
ಸಮುದಾಯಗಳು ಹಾಗಲ್ಲ, ಅವುಗಳಗೆ ಸ್ಥಿತಿಸ್ಥಾಪಕತ್ವ ಗುಣವಿದೆ. 
ಮಕ್ಕಳಗೆ ಸುರಕ್ಷತೆಯನ್ನು ಒದಗಿಸಲು ಮತ್ತು ಅದನ್ನು 
ಬೆಂಬಅಸಲು ಸಾಕಷ್ಟು ಪ್ರಯತ್ನ ಮಾಡಲಾಗುತ್ತಿದೆ. ಪಾಲಕರು 
ಇಲ್ಲದೇ ಇದ್ದ ಮಗುವಿಗೆ ಇತರರು ಆಹಾರ ಒದಗಿಸುತ್ತಾರೆ, ಮಳೆ 
ಬಂದು ಮನೆಯಲ್ಲ ಸೋರಿಕೆಯಾದಾಗ ಆ ಮಗು ನೆರೆಯವರ 
ಮನೆಯ  ಮಲಗುತ್ತದೆ. ಹಾಗಂತ ಜನರ ಗಾಯ 


ವಾಸಿಯಾಗಿದೆ ಎಂದೇನೂ ಅಲ್ಲ. ಅವರು ತಮ್ಮ 
ಗಾಯಗಳೊಂದಿಗೇ ಸಾಗಿ ಬಂದಿದ್ದಾರೆ. ಇದು ತಲೆಮಾರಿನಿಂದ 
ತಲೆಮಾರಿಗೆ ವರ್ಗಾವಣಿಯಾಗುತ್ತಲೇ ಬಂದಿದೆ. ತಲೆಮಾರುಗಳ 
ನಡುವಿನ ಈ ಗಾಯ ಮಾಯಲು ಪ್ರಜ್ಞಾಪೂರ್ವಕವಾದ 
ಪ್ರಯತ್ನಗಳು ನಡೆಯದೇ ಹೋದರೆ ಇದು ಮುಂದು- 


ವರಿಯುತ್ತಲೇ ಇರುತ್ತದೆ. 


ಗಾಯ ಮಾಯುವ ಕುರಿತ ಪರ್ಯಾಲೋಚನೆ 


ಹೀಗೆ ಮಾಯುವ ಪ್ರಕ್ರಿಯೆಯನ್ನು ಆರಂಭಸುವುದಕ್ಕೆ ಮುನ್ನ 
ಪ್ರತಿಯೊಂದು ಮಗುವನ್ನು ಕೂಡ ಅದಕ್ಕಿರುವ ಅನನ್ಯತೆಯ 
ದೃಷ್ಟಿಯಿಂದ ನೋಡುವುದನ್ನು ಕಲಅಯಬೇಕು. ಬದಲಾಗಿ 
ಸಮಾಜವು ಅವರನ್ನು ಪ್ರತ್ಯೇಕಿಸಿದ ರೀತಿಯಲ್ಲ ಅಲ್ಲ. ಅವರ 
ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳಲು ವಿಶಾಲ ಚಿತ್ರದ 
ಅಗತ್ಯವಿರುತ್ತದೆ. ಆದರೆ ನಮ್ಮ ತರಗತಿ ಕೊಠಡಿಗಳಲ್ಲ 
ಪ್ರತಿಯೊಂದು ಮಗುವಿನ ಹಂತದಲ್ಪ್ಲಯೂ ಗಾಯ ಮಾಯುವ 
ಪ್ರಕ್ರಿಯೆ ನಡೆಯಬೇಕಾಗುತ್ತದೆ. ನಮ್ಮ ಮಕ್ಕಳ ಬೆಂಬಲಕ್ಕೆ ನಾವು 
ಹೇಗೆ ನಿಂತೆವು ಎಂಬುದನ್ನು ಕ್ರೋಡೀಕರಿಸಿ ಪ್ರಸ್ತುತಪಡಿಸಿದ್ದೇವೆ. 
ಹಾಗಂತ ಇಲ್ಲ ಪ್ರಸ್ಲಾಪ ಮಾಡಿರುವ ಅಂಶಗಳೇ ಅಂತಿಮ 
ಅಂತೇನೂ ಅಲ್ಲ. 


ನಮ್ಮನ್ನು ಪ್ರೀತಿಸುತ್ತಿದ್ದಾರೆಂಬ ಭಾವನೆ ಮಕ್ಕಳಗೆ ಬರಲಅ 


ಮಕ್ಷಳಗೆ ತಾವೂ ಮುಖ್ಯ ಎಂದು ಅರಿವಾಗುವಂತೆ ಮಾಡಬೇಕು. 
ಜನ ಅವರೊಂದಿಗೆ ಮಾತನಾಡುತ್ತಿದ್ದಾಗ ಅವರ ಮಾತುಗಳನ್ನೂ 
ಆಲಅಸಬೇಕು ಮತ್ತು ಅವರಲ್ಲ ಭರವಸೆಯನ್ನು ತುಂಬಬೇಕು. 
ಯಾರೋ ನಮ್ಮ ಬಗ್ಗೆ ಕಾಳಜ ವಹಿಸುತ್ತಿದ್ದಾರೆ ಎಂಬ 
ಸುರಕ್ಷತೆಯ ಭಾವನೆ ಅವರಲ್ಲ ಮೂಡಬೇಕು. ಇದರಿಂದ 
ಅವರನ್ನು ತರಗತಿಯಲ್ಲ, ಕಾರಿಡಾರ್‌ನಲ್ಲ ಅಥವಾ ಇನ್ನಿತರ 
ಯಾವುದೇ ಸ್ಥಳದಲ್ಲ ಮುಕ್ತವಾಗಿ ಭೇಟ ಮಾಡಲು 
ಸಾಧ್ಯವಾಗುತ್ತದೆ. ನಿಮ್ಮ ಊಟ ಮುಗಿಯಿತೇ ಅಥವಾ ನಿಮಗೆ 
ಶೀತವಾಗಿದೆಯೇ ಎಂಬ ಸಣ್ಣಪುಟ್ಟ ವಿಚಾರಣೆ ಮಾಡುವುದೇ 
ಮಕ್ಕಳ ಪಾಲಗೆ ದೊಡ್ಡ ಸಾಂತ್ರನವಾಗಿರುತ್ತದೆ. ಇಲ್ಲದೇ ಹೋದರೆ 
ಅವರಿಗೆ ತಮ್ಮ ಕುಟುಂಬದಿಂದ ಇಂತಹ ಕಾಳಜಯ 
ಮಾತುಗಳು ಸಿಗುವುದಿಲ್ಲ. ಅವರ ಕುಟುಂಬ ಸಾಮಾನ್ಯವಾಗಿ 
ದಿನನಿತ್ಯದ ಅಗತ್ಯಗಳನ್ನು ಪೂರೈಸುವುದರಲ್ಪ್ಲಯೇ 
ಮುಳುಗಿರುತ್ತದೆ. 


ನೋವಿನ ಭಾವನೆ ದೊಡ್ಡದಲ್ಲ 


ಅನೇಕ ಸಂಗತಿಗಳನ್ನು ನಿಭಾಯಿಸುವ ಸಂದರ್ಭದಲ್ಲ ನಾವು 
ನಮ್ಮ ಭಾವನೆಗಳನ್ನು ಕೂಡ ನಿಯಂತ್ರಿಸಬೇಕಾಗುತ್ತದೆ. 
ಹಾಗಂತ ನಾವು ಭಾವನೆಗಳನ್ನು ವ್ಯಕ್ತಪಡಿಸಲೇಬಾರದು 
ಎಂದೇನೂ ಅಲ್ಲ. ಆದರೆ ಭಾವನೆಗಳನ್ನು ನಿರ್ಲಕ್ಷಿಸುವುದರಿಂದ 
ಮತ್ತು ಅವುಗಳನ್ನು ತಡೆಹಿಡಿಯವುದರಿಂದ ನಾವು ಅವರಿಗೆ 
ಪ್ರತಿಕ್ರಿಬುಸುವುದನ್ನು ತಡೆದಂತಾಗುತ್ತದೆ. ಹಾಗಾಗಿ ಖಣಾತ್ಯಕ 


ಭಾವನೆಗಳು ಬಂದಾಗ ಅವು ತೀವ್ರ ಪ್ರರೂಪ ಪಡೆದುಕೊಳ್ಳದಂತೆ 
ನಿಗಾ ವಹಿಸಬೇಕು. ಆ ಪ್ರತಿಕ್ರಿಯೆಯನ್ನು ಇನ್ನೊಂದು ಬಾರಿ 
ವ್ಯಕ್ತಪಡಿಸಲು ಸಾಧ್ಯವಿರುತ್ತದೆ. ಉದಾಹರಣೆಗೆ ಶಾಲೆಯಲ್ಲ 
ಕೆಲವೊಮ್ಮೆ ಮೈ ಕೈ ತಾಕಿತು ಎಂಬಂತಹ ಕ್ಷುಲ್ಲಕ ವಿಚಾರಗಳಗೆ 
ಜಗಳ ನಡೆಯಬಹುದು. ಕೆಲವು ಮಕ್ಷಳು ಇಂತಹ 
ಪರಿಸ್ಥಿತಿಗಳನ್ನು ಸುರಕ್ಷಿತ ಮತ್ತು ನಂಜಕೆಗೆ ಅರ್ಹವಾದ 
ವಾತಾವರಣದಲ್ಲ ಪರಿಹರಿಸಿಕೊಳ್ಳುವ ಸಾಮರ್ಥ್ಯವನ್ನು 
ಹೊಂದಿರುತ್ತಾರೆ. ಆದರೆ ಕೆಲವು ಮಕ್ಕಳು ತಮ್ಮ ಅಸ್ತಿತ್ವವನ್ನು 
ಉಳಸಿಕೊಳ್ಳಲು ಐಬಲಪ್ರಯೋಗಕ್ಕೆ ಇಆಯುವ ಸಾಧ್ಯತೆ 
ಅಧಿಕವಾಗಿರುತ್ತದೆ. ಮಕ್ಕಳು ಬೆಳವಣಿಗೆ ಹೊಂದುತ್ತಲೇ ಅಥವಾ 
ಒಂದು ಅನುಭವದ ಬಳಕ ತಮ್ಮನ್ನು ಪ್ರಚೋದಿಸಲಾಗುತ್ತಿದೆ 
ಎಂಬುದನ್ನು ಗುರುತಿಸಲು ಸಮರ್ಥರಾಗುತ್ತಾರೆ. ಒಂದು 
ಸುರಕ್ಷಿತ ವಾತಾವರಣವನ್ನು ಸೃಷ್ಟಿ ಮಾಡಿದಾಗ ಹೆಚ್ಚಿನ ಮಕ್ಷಳು 
ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲ ಸಮರ್ಥರಾಗುತ್ತಾರೆ. 
ಇನ್ನು ಕೆಲವರಿಗೆ ಇದು ಗುಂಪಿನಲ್ಲ ಚರ್ಚೆ ಮಾಡುವ 
ವಿಷಯವಾಗಿರುತ್ತದೆ ಮತ್ತು ಇನ್ನುಳದವರಿಗೆ ಇದು 
ಒಬ್ಬರಿಗೊಬ್ಬರು ಮುಖಾಮುಖ ಚರ್ಚೆಯ ಸಂಗತಿ. 


ಬರವಣಿಗೆಯ ಮೂಲಕ, ಕಲೆ ಮತ್ತು ದೇಹದ ಚಲನೆಯ 
ಮೂಲಕ ವ್ಯಕ್ತಪಡಿಸುವುದರಲ್ಲ ಚಿಕಿತ್ಸಕ ಉದ್ದೆೇಶ (therapeutic 
purposes) ವಿರುತ್ತದೆ. ನೋವನ್ನು ಸಹಿಸಿಕೊಳ್ಳುವ 
ಸಾಮರ್ಥ್ಯವಿರುವ ಮಕ್ಕಳು ಬಟ್ಟುಬಡುವ ಅಥವಾ ಮುಂದಕ್ಕೆ 
ಸಾಗುವ ಮನೋಭಾವವನ್ನು ಕಲಅತಿರುತ್ತಾರೆ. ಇದರಿಂದ 
ಭಾವನೆಗಳ ಸಂಕೋಲೆಯಲ್ಲ ಸಿಕ್ಕಿಕೊಳ್ಳುವುದರ ಬದಲಾಗಿ 
ಭವಿಷ್ಯದ ಆಯ್ಕೆಯನ್ನು ಮಾಡಿಕೊಳ್ಳಲು ಅನುಕೂಲವಾಗುತ್ತದೆ. 


ನಾನೂ ಪ್ರಭಾವ ಜೀರಬಹುದು ಮತ್ತು ನಿಯಂತ್ರಿಸಬಹುದು 


ಶಾಲೆಯಲ್ಲ ನಾವು ಮಕ್ಕಳ ಕತೃತ್ವ ಶಕ್ತಿಯನ್ನು (A೩g್ರೀncy) 
ರೂಪಿಸಲು ಮತ್ತು ಅದನ್ನು ಗಟ್ಟಗೊಳಸಲು ಪ್ರಜ್ಞಾ- 
ಪೂರ್ವಕವಾಗಿ ಪ್ರಯತ್ನ ಮಾಡುತ್ತಿರುತ್ತೇವೆ. ಮಕ್ಕಳಗೆ ಅನೇಕ 
ವಿಷಯಗಳಲ್ಲ ತಮ್ಮ ಅಭಪ್ರಾಯಗಳನ್ನು ವ್ಯಕ್ತಪಡಿಸಲು 
ಅವಕಾಶ ನೀಡಲು ಬಯಸುತ್ತೇವೆ: ಏನನ್ನು ತಿನ್ನಬೇಕು. ಹೇಗೆ 
ಬಲ್ಲೆ ಧರಿಸಿಕೊಳ್ಳಬೇಕು. ಯಾವ ಭಾಷೆಯಲ್ಲ ಮಾತನಾಡಬೇಕು. 
ಏನನ್ನು ಬರೆಯಬೇಕು ಅಥವಾ ಚಿತ್ರಿಸಬೇಕು ಎಂಬುದನ್ನು 
ಆಯ್ಲೆ ಮಾಡಿಕೊಳ್ಳಲು ಅವರಿಗೆ ಪೂರ್ಣ ಸ್ಥಾತಂತ್ರ್ಯ್ಯವನ್ನು 
ನೀಡುತ್ತೇವೆ. ಜೊತೆಗೆ ನಮ್ಮ ಬಗ್ಗೆ ಅವರಲ್ಲ ಏನು 
ಅಭಿಪ್ರಾಯವಿದೆ ಎಂಬುದನ್ನೂ ತಿಆದು ಕೊಳ್ಳಲು ಬಯಸುತ್ತೇವೆ. 


ಮಕ್ಕಳು ಹೀಗೆ ತೊಡಗಿಕೊಳ್ಳುವುದರಿಂದ ಅವರಲ್ಲ ಆತ್ಮವಿಶ್ವಾಸ 
ಬೆಳೆಯುತ್ತದೆ ಮತ್ತು ಅವರ ಮೇಲೆ ನಿಯಂತ್ರಣ 
ಸಾಧ್ಯವಾಗುತ್ತದೆ. ಯಾವುದೇ ಭಯ ಇಲ್ಲದೆ ಬದುಕುವುದು 
ಹೇಗೆ ಮತ್ತು ಇದೇ ನಿಜವಾದ ಬದುಕುವ ರೀತಿ ಎಂಬುದನ್ನು 
ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಮನೆಯಲ್ಲರಅ ಅಥವಾ 
ಹೊರಗಡೆ ಇರಲಅ ಮಕ್ಕಳು ದುರ್ಬಲ ವಾತಾವರಣದಲ್ಲಿ 
ಬದುಕುತ್ತಿರುವಾಗ ಜಾತಿ ವಿಷಯದಲ್ಲ ಅವರನ್ನು 


ಗುರಿಮಾಡಲಾಗುತ್ತದೆ. ಹಾಗಾಗಿ ಅವರ ದೇಹ ಮತ್ತು ಮನಸ್ಸು 
ಯಾವತ್ತೂ 'ರಕ್ಷಣೆ' ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತದೆ. 
ಆದರೆ ನಾವು ಅವರ ಮಾಧ್ಯಮದೊಂದಿಗೇ (೩8€nಂy) ಕೆಲಸ 
ಮಾಡುವುದರಿಂದ ಅವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು 
ಅವಕಾಶ ನೀಡುತ್ತೇವೆ. ಇದರಿಂದ ಅವರು ತಮ್ಮ 
ಕಾರ್ಯಕ್ಷೇತ್ರವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ. 
ಕಂಜಾರ್‌ ಸಮುದಾಯಕ್ಕೆ ಸೇರಿದ ಮಕ್ಕಳ ಗುಂಪು ಆರಂಭದಲ್ಪ 
ಬೆದರಿಕೆಗೆ ಒಳಗಾಯುತು. ಯುವ ವಿದ್ಯಾರ್ಥಿಯೊಬ್ಬ ಅವರನ್ನು 
ತಡೆದು 'ಸಮುದಾಯದ ಹೆಸರು' ಹೇಳ ನಿಂದಿಸಿದ್ದರಿಂದ ಆ 
ಗುಂಪಿಗೆ ಸೇರಿದ ಮಕ್ಕಳು ಶಾಲೆಯನ್ನು ತೊರೆಯಲು 
ಬಯಸಿದರು. ಒಬ್ಬ ವ್ಯಕ್ತಿಯ ಪ್ರತಿಕ್ರಿಯೆ ಇನ್ನೊಬ್ಬರ ಮೇಲೆ 
ಯಾವ ರೀತಿ ಪರಿಣಾಮ ಜೀರುತ್ತದೆ ಎಂಬುದನ್ನು ನೋಡಲು 
ಮತ್ತು ಜಗತ್ತು ನಮ್ಮಲ್ಲ ಪ್ರತಿಯೊಬ್ಬರೂ ಇನ್ನೊಬ್ಬರ ವಿಚಾರದಲ್ಲ 
ಸ್ವಲ್ಲ ಕ್ರೂರವಾಗಿ ವರ್ತಿಸುವಂತೆ ಮಾಡಿದೆ ಎಂಬ ಸಮ್ಮತಿಯ 
ಜೊತೆಗೇ ಇಲ್ಲ ಕ್ಷಮೆಗೆ ಜಾಗವಿದೆಯೇ ಎಂಬುದನ್ನು ನೋಡಲು 
ಮಕ್ಕಳು ಮುಖಾಮುಜಖಜಯಾಗಿ ಪರಪ್ಪರ ಮಾತನಾಡಲು ಅವಕಾಶ 
ಕಲ್ಪ್ಲಸಲಾಯುತು. 


ಇತರರೊಂದಿಗೆ ನನ್ನ ನಡವಳಕೆ ಹೇಗಿದೆ? 


ಒಂದೊಂದು ಸಲ ನಿರ್ದಿಷ್ಟ ವಿಷಯದಲ್ಲಿ ಕೆಲಸ ಮಾಡಲು ತಮ್ಮ 
ನಡವಳಕೆಗಳು ಇನ್ನೊಬ್ಬರ ಮೇಲೆ ಪರಿಣಾಮ ಜೀರುತ್ತವೆ. 
ಎಷ್ಟೋ ಬಾರಿ ಇದನ್ನು ತಿಆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. 
ನಾನು ನನ್ನ ಸಹಪಾಠಿಯನ್ನು ಅವಮಾನಿಸುವ ಅಥವಾ ಮನಸ್ಸು 
ನೋಯುಸುವ ಹೆಸರಿನಿಂದ ಕರೆದರೆ ಅವನಿಗೆ ಹೇಗಾಗುತ್ತದೆ? 
ನಿಮ್ಮ ಕಥೆಯನ್ನು ಹೇಆಕೊಳ್ಳುವಂತೆ ಯಾರಾದರೂ ನಿಮ್ಮನ್ನು 
ಕೇಆದರೆ ಹೇಗನಿಸುತ್ತದೆ? ನಾನು ಕಾಕಜ ಮಾಡುತ್ತಿದ್ದೇನೆಂದು 
ತೋರ್ಪಡಿಸುವುದು ಹೇಗೆ? ನನ್ನ ದನಿ ಹೇಗಿದೆ. ಅದು 
ಗೌರವಯುತವಾಗಿದೆಯೇ? ಇಂತಹ ಸಮಾಲೋಚನೆ ಮತ್ತು 
ಪರ್ಯಾಲೋಚನೆಯ ಮೂಲಕ ತಮ್ಮ ನಡವಳಕೆಗಳು ಹೇಗೆ 
ಪರಿಣಾಮ ಜೀರುತ್ತವೆ ಎಂಬುದನ್ನು ಮಕ್ಕಳು ಮತ್ತು ತರುಣರು 
ಅರ್ಥ ಮಾಡಿಕೊಳ್ಳುವಂತೆ ಮಾಡಬೇಕು. ನಮ್ಮ 
ಸಂಬಂಧಗಳನ್ನು ಕಾಯ್ದುಕೊಳ್ಳಲು ಹೇಳುವ ಮಾತುಗಳನ್ನು 
ಆಅಸುವುದು. ಅರ್ಥ ಮಾಡಿಕೊಳ್ಳುವುದು, ಕ್ಷಮೆ ಯಾಚಿಸುವುದು 
ಮತ್ತು ಮರೆತು ಮುಂದಕ್ಕೆ ಸಾಗುವುದು ಅತ್ಯಂತ ಮುಖ್ಯ. 
ಇವೆಲ್ಲವೂ ಸಂಘರ್ಷವನ್ನು ಪರಿಹರಿಸುವ ಮತ್ತು ನಮ್ಮ 
ಭಾವನೆಗಳನ್ನು ನಿಯಂತ್ರಿಸುವ ಕೌಶಲಗಳಾಗಿವೆ. ನಾವು 


ಮಾಡುವ ಹಾನಿಯಬುಂದ ಪಲಾಯನ ಮಾಡುವುದು 
'ಪ್ರಯಂಚಾಅತ' (೩u!ಂ mಂd) ಆಗಿರಬಾರದು. 
ಹೊರಗಿನಿಂದ ಬರುವ ಖಣಾತ್ಕಕ ಯೋಚನೆಯನ್ನು 


ನಿಭಾಯಿಸಲು ಪ್ರತಿಯೊಬ್ಬ ಮನುಷ್ಯನಲ್ಲಯೂ ಒಂದು ಹಂತದ 
ಪ್ರತಿರಕ್ಷಣೆ ಇರುತ್ತದೆ. ಆದರೆ ಇದು ಯಾವತ್ತೂ ನಮ್ಮನ್ನು ನಾವು 
ರಕ್ಷಿಸಿಕೊಳ್ಳುವ ತಂತ್ರಗಾರಿಕೆ. ಸಿಟ್ಟನ್ನು ವ್ಯಕ್ತಪಡಿಸುವುದು ಮತ್ತು 
ಸಿಟ್ಟು ಅಥವಾ ಅಸಮಾಧಾನವನ್ನು ನಿಭಾಯಿಸುವುದು, ಈ 
ಭಾವನೆಗಳ ಹಿಂದಿನ ಕಾರಣಗಳು ಮತ್ತು ಇನ್ನೊಬ್ಬರಿಗೆ ಅಥವಾ 


ತನಗೇ ಅವಕಾಶವನ್ನು ನೀಡುವುದು 
ಸಮಾಲೋಚನೆಯ (conscious conversations) 
ಭಾಗವಾಗಿರಬೇಕು ಮತ್ತು ನಾವೇ ಆ೦ಂತರ್ಯದಲ್ಲ ಕೈಗೊಂಡ 
ಕ್ರಮವಾಗಿರಬೇಕು. 


ಪ್ರಜ್ಞಾಪೂರ್ವಕ 
ky 


ಇತರರೊಂದಿಗೆ ಸಂವಹನ: 


ಮಕ್ಕಳು ತಮ್ಮ ಅಭಪ್ರಾಯಗಳನ್ನು ವ್ಯಕ್ತಪಡಿಸಲು ನಾವು 
ಸಾಕಷ್ಟು ಅವಕಾಶಗಳನ್ನು ಸೃಷ್ಟಿಸುತ್ತೇವೆ. ಮಗುವೊಂದು 
ಮಾತನಾಡದೇ ಇರುವ ಸಾಧ್ಯತೆಗಳು ಬಹಳ ಕಡಿಮೆ. ಮಕ್ಕಳು 
ತಮ್ಮ ಅಭಪ್ರಾಯಗಳನ್ನು ಹಂಚಿಕೊಳ್ಳುತ್ತ ಹೋದ ಹಾಗೆ 
ಜಗತ್ತಿನ ಮೇಲೆ ನಂಜಕೆ ಇಡುವುದನ್ನು ಕಲಅಯುತ್ತ 
ಹೋಗುತ್ತಾರೆ. ಹಸಿದವನೊಬ್ಬHನ ಅನುಭವಗಳು ಇಡೀ 
ತರಗತಿಯಲ್ಲ ಎಲ್ಲರನ್ನೂ ನಿಚ್ಚಿರಗಾಗುವಂತೆ ಮಾಡುತ್ತದೆ. 
ಯಾಕೆಂದರೆ ತರಗತಿಯಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ 
ಇಂತಹ ಅನುಭವಗಳನ್ನೇ ಹೊಂದಿರುತ್ತಾನೆ. ಸಾವಿಗೆ 
ಸಂಬಂಧಿಸಿದಂತೆ ಮಾತನಾಡುವುದರಿಂದ ಮಕ್ಕಳು ತಮ್ಮ 
ಪರಿಹಾರವಾಗದ ಭಾವನೆಗಳನ್ನು ಇತರರೊಂದಿಗೆ 
ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ. ಮಗು ಸಾಮಾನ್ಯವಾಗಿ 
ಇಂತಹ ವಿಷಯಗಳ ಬಗ್ಗೆ ಮಾತನಾಡಲು 
ಹಾತೊರೆಯುತ್ತಿರುತ್ತದೆ. ಆದರೆ ಆ ಮಗುವಿಗೆ ಮಾತನಾಡಲು 
ದೊಡ್ಡವರಾರೂ ಸಿಕ್ಕಿರುವುದಿಲ್ಲ. ಹಾಗಾಗಿ ನಮ್ಮ ಅನೇಕ 
ಯೋಜನೆಗಳಲ್ಲಿ ಇಂತಹ ಸಮಾಲೋಚನೆಗಳನ್ನು 
ಸೇರಿಸಿರುತ್ತೇವೆ. 


ನಿಮ್ಮ ತಪ್ಪುಗಳಗಿಂತ ನೀವೇ ಮುಖ್ಯ 


ಮಕ್ಕಳ ನಿಯಂತ್ರಣದಲ್ಲಯೇ ಇಲ್ಲದ ಕೆಲಸಗಳಗೆ ಅವರನ್ನು 
ತರಾಟೆಗೆ ತೆಗೆದುಕೊಳ್ಳುತ್ತೇವೆ. ಅಥವಾ ಅವರಿಗೆ ಆ ಕೆಲಸವನ್ನು 
ಹೇಗೆ ಸರಿಪಡಿಸಿಕೊಳ್ಳಬೇಕು ಎಂಬುದು ತಿ೪ದಿರುವುದಿಲ್ಲ. 
ಮತ್ತೆಮತ್ತೆ ಈ ಅನುಭವಗಳು ಆದ ಬಳಕ ಮಕ್ಕಳು ಇಂತಹ 
ಪರಿಸ್ಥಿತಿಗಳಿಂದ ದೂರವಿರಲು ಪ್ರಯತ್ನ ಮಾಡುತ್ತಾರೆ. 
ಯಾಕೆಂದರೆ ಒಂದಲ್ಲ ಒಂದು ಕಾರಣದಿಂದ ತಾವು ವಿಚಾರಣೆಗೆ 
ಒಳಗಾಗುತ್ತೇವೆ ಎ೦ಬ ಭಾವನೆ ಅವರಲ್ಲ ಅಡಕವಾಗಿರುತ್ತದೆ. 


ನಮ್ಮನ್ನು ಶಿಕ್ಷೆಗೆ ಗುರಿಪಡಿಸಲಾಗುವುದಿಲ್ಲ. ನಾವೇನೂ ಕೆಟ್ಟದನ್ನು 
ಮಾಡಿಲ್ಲ, ಎಡವುವುದು, ಹಿಂಜರಿಕೆ ತಪ್ಪೇನೂ ಅಲ್ಲ ಎಂಬುದು 
ನಮಗೆ ಅರಿವಿದ್ದಾಗ ನಾವು ಮಾಡಿದ ಕಾರ್ಯಗಳ ಹೊಣೆ 
ಹೊರಲು ಮುಂದಾಗುತ್ತೇವೆ. ಇದು ಇನ್ನೊಂದು ರೀತಿಯಲ್ಲ 
ಮಕ್ಕಳ ಅಗತ್ಯಗಳನ್ನು ಕಟ್ಟಹಾಕುವ ಬಗೆ. ಸಮಸ್ಯೆಯನ್ನು 
ಹಂಚಿಕೊಳ್ಳುವುದು ಮತ್ತು ಬೆಂಬಲವನ್ನು ಪಡೆಯುವುದು 
ಜೀವನದಲ್ಲ ಅತ್ಯವಶ್ಯಕವಾದ ಕೌಶಲ. ನಾವು ಬದುಕಿನಲ್ಲ 
ರಚನಾತ್ಮಕವಾಗಿ ನಿಭಾಯುಸುವ ತಂತ್ರವನ್ನು ಕಲಅತು- 
ಕೊಳ್ಳುತ್ತಿದ್ದಂತೆ ಕಳಪೆ ಅಂಕಗಳ೦ದ ಮಕ್ಕಳು ಮತ್ತು ಯುವಕರು 
ಖುಷಿಗೊಳ್ಳುವ ಕಥೆಗಳು ಕಡಿಮೆಯಾಗುತ್ತವೆ. 


ಮಿತ್ರರು ಮತ್ತು ತಂಡಕಾರ್ಯ 


ಅನೇಕ ಮಂದಿಗೆ ಶಾಲೆಗಳು ತಮ್ಮ ಕುಟುಂಬಗಳಂದ ಆಚೆಗೆ 
ಇರುವ ಜನರ ಜೊತೆ ಸಂವಹನ ನಡೆಸಲು ಇರುವ ಅವಕಾಶ. 
ಆದರೆ ವಾಸ್ತವವಾಗಿ ಸಾಮಾಜಕ ಶ್ರೇಣಿಗಳು ಇಲ್ಲಯೂ ಕೆಲಸ 
ಮಾಡುತ್ತವೆ. ನಿರ್ಲಕ್ಷ್ಯಕ್ಕೆ ಒಳಗಾದ ಸಮುದಾಯಗಳಂದ 
ಬಂದಿರುವ ಈ ಮಕ್ಕಳಗೆ ಇತರ ಮಕ್ಕಳೊಂದಿಗೆ ಬೆರೆಯಲು 
ಇರುವ ಹಿಂಜರಿಕೆ ತೀವ್ರ ಪ್ರರೂಪದ್ದಾಗಿರುತ್ತದೆ. ಜೊತೆಗೆ 
ಇನ್ನೊಬ್ಬರ ಸಿಟ್ಟನ ಸನ್ನಿವೇಶದಿಂದ ತಪ್ಪಿಸಿಕೊಳ್ಳಲು 
ಅದೃಶ್ಯವಾಗುವುದು ಬುದ್ಧಿವಂತಿಕೆಯ ನಡವಳಕೆ ಕೂಡ. 


ದೊಡ್ಡವರಾಗಿ ನಾವು ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಗೆಳತನ 
ಮತ್ತು ಸಮನ್ವಯದ ಕೆಲಸವನ್ನು ಉತ್ತೇಜಸಬೇಕಾದ 
ಅಗತ್ಯವಿದೆ. ಆ ಮೂಲಕ ಅಧಿಕಾರದ ಸೂತ್ರವಿಲ್ಲದೆ 
ಇತರರೊಂದಿಗೆ ಕೆಲಸ ಮಾಡುವುದು ಹೇಗೆ ಎಂಬುದನ್ನು 
ತಿಆದುಕೊಳ್ಳಲು ಸಹಾಯವಾಗುತ್ತದೆ. ಇದರ ಜೊತೆಗೆ ದೊಡ್ಡ 
ಜಗ್ದಾ ಆಟದ ಒಗಟನ್ನು (1858w) ರಚಿಸುವುದು, ಬೇಸಾಯದ 
ಚಟುವಟಕೆಗಳನ್ನು ಕೈಗೊಳ್ಳುವುದು ಮತ್ತು ಸಮಾನವಾದ 
ಚಾರ್ಟ್‌ ಸಿದ್ಧಪಡಿಸುವುದು ಮುಂತಾದ ಚಟುವಟಕೆಗಳನ್ನು 
ನಡೆಸಬಹುದು. 


ಮನೆಯಲ್ಲ ಎಲ್ಲವೂ ಸರಿಯಾಗಿಲ್ಲದೇ ಇದ್ದ ಸಂದರ್ಭದಲ್ಲ 
ಗೆಳೆತನ ದೊಡ್ಡ ಆಧಾರಸ್ತಂಭವಾಗಿ ಕೆಲಸ ಮಾಡುತ್ತದೆ. ಮಕ್ಕಳು 
ಶಾಲಾ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತ ಹೋದ ಹಾಗೆ ಅವರು 
ಕೆಲವೊಮ್ಮೆ ಅಪ್ರಜ್ಞಾಪೂರ್ವಕವಾಗಿ ತಾವು ಮಾಡುವ 
ಆಯ್ದೆಗಳಲ್ಲ ಸಹಪಾಠಿಗಳ೦ಂದ ಬೆಂಬಲ ಮತ್ತು ಒಮ್ಮತವನ್ನು 
ಬಯಸುತ್ತಾರೆ. ಉದಾಹರಣೆಗೆ ಪ್ರತಿ ದಿನ ತಾನು ಶಾಲೆಗೆ ಬರಲು 
ನಿರ್ಧಾರ ಕೈಗೊಳ್ಳುವುದು ಕೂಡ ಸಹಪಾಠಿಗಳ ಪ್ರಭಾವದಿಂದ 
ಎಂಬ ಭಾವನೆ. ಮಕ್ಕಳು ತಮ್ಮದೇ ಆದ ಸೀಮಿತ ಪ್ರದೇಶದಲ್ಲ 
ತಮ್ಮ ಕನಸುಗಳು ಮತ್ತು ಆಕಾಂಕ್ಷೆಗಳಲ್ಲ ನಂಬಕೆ ಇರುವಂತೆ 
ಪ್ರೋತ್ಸಾಹ ನೀಡುವ ರೋಲ್‌ ಮಾಡೆಲ್‌ಗಳು ಅಥವಾ ಜನರನ್ನು 
ಕಂಡುಕೊಳ್ಳುವುದು ಅಪರೂಪ. 


ದೈಹಿಕ ಪರ್ಶ ಅತಿ ಮುಖ್ಯ 


ಎಲ್ಲಿಯವರೆಗೆ ಮಕ್ಕಳು ಪರಸ್ಪರ ಕಾಳಜ ತೋರಿಸುತ್ತಿದ್ದಾರೆ 
ಎಂದು ದೊಡ್ಡವರು ಭಾವಿಸುತ್ತಾರೋ (ಕುಟುಂಬದ ಸದಸ್ಯರಿಗೆ 
ಅವಕಾಶವಿದ್ಧಂತೆ) ಅಲ್ಲಯ ತನಕ ಒಂದು ಆಅಂಗನ ಅಥವಾ 
ನಡೆಯುವಾಗ ಕೈಗಳನ್ನು ಹಿಡಿದು ಸಾಗುವುದು ಅನುಚಿತವೇನೂ 
ಅಲ್ಲ ಮತ್ತು ಮಿತಿ ಮೀರಿದ್ದಾರೆ ಎಂದು ಭಾವಿಸಬೇಕಾಗಿಲ್ಲ. ಇಲ್ಲ 
ಮಕ್ಕಳಗೆ ಹಿಂದೆ ಸರಿಯಲು ಅವಕಾಶವಿರುತ್ತದೆ. ಇದು ನಮ್ಮ 
ಶಾಲೆಗಳಲ್ಪರುವ ನಿಯಮವಾಗಿದೆ. ಮಕ್ಕಳ ಖಾಸಗಿತನ ಮತ್ತು 
ಸುರಕ್ಷತೆಯ ಬಗೆಗೆ ಕಳಕಆಯನ್ನು ಹೊಂದಿರುತ್ತಲೇ ಮನುಷ್ಯನ 
ಈ ರೀತಿಯ ಸ್ಪರ್ಶಗಳು ಅನೇಕ ರೀತಿಯಲ್ಲ ಸಾಂತ್ರನ ಹೇಳುವ 
ಕೆಲಸ ಮಾಡುತ್ತವೆ. ಅದರಲ್ಲೂ ಮುಖ್ಯವಾಗಿ ಕೌಟುಂಬಕ 
ವಾತಾವರಣದಲ್ಲ ತರುಣ/ಮಗು ನಿರ್ಲಕ್ಷ್ಯಕ್ಕೆ ಒಳಗಾದಾಗ ಇದು 


ಸಂತ್ಯೆಕೆಯ ಕೆಲಸ ಮಾಡುತ್ತದೆ. "ಇಂದು ನಾನು ತರಗತಿಯಲ್ಲಿ 
ಮಾತನಾಡುತ್ತಿದ್ದಾಗ ಟೀಚರ್‌ ನನ್ನ ತಲೆಗೆ ಮೊಟಕಿದರು" 
ಎಂದು ಲೇಖಕರ ಮಗಳು ಶಾಲೆಯಿಂದ ಮರಳದಾಗ 
ಖುಷಿಯಿಂದ ಹೇಳಕೊಂಡಿದ್ದು ಅಚ್ಚರಿ ಎನಿಸಿತು. 


ಸ್ಪರ್ಶದ ಸಂತೈಕೆ ಇಡೀ ತರಗತಿಗೆ ವಿಸ್ತರಿಸಲಾಗಿದೆ. 
ತರಗತಿಯಲ್ಲ ಚರ್ಚೆ ಮಾಡುವಾಗ ಮತ್ತು ಅಭಪ್ರಾಯಗಳನ್ನು 
ಹಂಚಿಕೊಳ್ಳುವಾಗ ಒಬ್ಬರಿಗೊಬ್ಬರು ಕೈ ಹಿಡಿದುಕೊಳ್ಳುವುದನ್ನು 


ಉತ್ತೇಜಸಲಾಗುತ್ತದೆ. ಇದರಿಂದ ಅವರು ಒಬ್ಬರಿಗೊಬ್ಬರು 
ಹೊಂದಾಣಿಕೆ ಮಾಡಿಕೊಂಡ ಭಾವ ಮೂಡುತ್ತದೆ. 
ಇತರರೊಂದಿಗೆ ಪರಾನುಭೂತಿಯನ್ನು ಹೊಂದುವ, 
ಬೆಂಬಲವನ್ನು ನೀಡುವ ಹಾಗೂ ಇನ್ನೊಬ್ಬರ ಕಷ್ಟದ 
ಸಂದರ್ಭದಲ್ಲ ನಗದೇ ಇರುವುದನ್ನು ಅವರು ಅರ್ಥ 
ಮಾಡಿಕೊಳ್ಳುತ್ತಾರೆ. 


ತನ್ನೊಂದಿಗೇ ಸಂವಹನ 


ಧ್ಯಾನಸ್ಟ ವ್ಯಾಯಾಮದ (Meditative exercises) ಮೂಲಕ 
ಮಕ್ಕಳು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೇಹದ ನಾನಾ 
ಭಾಗಗಳ ಸಂವೇದನೆಯನ್ನು ಅನುಭವಿಸುವಂತೆ ಮತ್ತು 
ಹೃದಯದ ಮೇಲೆ ಕೈಗಳನ್ನು ಇರಿಸಿಕೊಂಡು ಅದರ ಬಡಿತವನ್ನು 
ಆಅಸುವಂತೆ ತಿಆಸಲಾಗುತ್ತದೆ. ಇಂತಹ ವ್ಯಾಯಾಮದ 
ಮೂಲಕ ತಮ್ಮ ಅಂತರಂಗಹೊಂದಿಗೆ ಸಂವಹನ ನಡೆಸಲು 
ಸಹಾಯ ಮಾಡಲಾಗುತ್ತದೆ. ಕೆಲವು ಮಕ್ಕಳು ಕಣ್ಣು 
ಮುಚ್ಚಿಕೊಂಡು ಇರಲು ಅಥವಾ ಆಂತರ್ಯದ ಜೊತೆಗಿರಲು 
ಕಷ್ಟಪಟ್ಟರು. ಒಂದು ಮಗು ತಾನು ಚಿಂದಿ ಆಯುವಾಗ 
ಕೊಳೆತುಹೋದ ಪ್ರಾಣಿಯ ದೇಹವಿದ್ದ ಪೈಪ್‌ ಮೇಲೆ 
ಕೈಯುಟ್ಟದ್ದು. ಅದರ ಕೆಟ್ಟ ವಾಸನೆ ಬಹಳ ಕಾಲ ಹೋಗದೇ 
ಇದ್ದುದನ್ನು ಹೇಳಕೊಂಡಿತು. ಇದನ್ನು ವಿವರಿಸುವಾಗ ತನ್ನ 
ಕೈಯನ್ನು ದೂರವಿಟ್ಟುಕೊಂಡು ಆ ಕೊಳೆತ ವಾಸನೆ ಮೂಗಿಗೆ 
ಬಡಿದ ರೀತಿಯನ್ನು ಆಕೆ ಅನುಭವಿಸಿದಳು. ಈ ಅನುಭವವನ್ನು 
ಆಕೆ ಇಲ್ಲಯ ತನಕ ಯಾರೊಂದಿಗೂ ಹಂಚಿಕೊಂಡಿರುವ 
ಸಾಧ್ಯತೆಯುರಲಲ್ಲ. 


ಒಟ್ಟು ಸಾರಾಂಶ 


ಮಕ್ಕಳ ಯೋಗಕ್ಷೇಮದ ಮೇಲೆ ಯಾವುದು ಪರಿಣಾಮ 
ಬರುತ್ತಿದೆ; ಮಗುವಿನ ದಿನನಿತ್ಯದ ಚಟುವಟಕೆಗಳು ಹೇಗಿವೆ: 
ಅಲ್ಲ ಹಿಂಸೆ-ಕಿರಿಕಿರಿಬುದೆಯೇ; ಆಕೆಗೆ ಹಸಿವಾದಾಗ ಏನು 
ಮಾಡುತ್ತಾಳೆ, ಮಗು ಏನನ್ನು ನೋಡುತ್ತದೆ ಮತ್ತು ಆಅಸುತ್ತದೆ? 
ಎಂಬುದರ ಮೇಲೆ ಶಿಕ್ಷಕಿ ನಿಗಾ ಇಡಬೇಕು. ಮಗುವಿನ ಮನಸ್ಸಿನ 
ಮೇಲೆ ಆಗಿರುವ ಘಾಸಿ ಹಂತಹಂತವಾಗಿ ನಡೆದಿರುವುದು, ಅದು 
ತಕ್ಷಣ ಉಪಶಮನವಾಗುವುದಿಲ್ಲ: ಮಗು ತನ್ನ ಆಂತರ್ಯವನ್ನು 
ಅರಿಯುವ ತನಕ ನಾವು ಅದರೊಂದಿಗೆ ಇರಬೇಕಾಗುತ್ತದೆ. 
ಏಕಾಂಗಿಯಾಗಿ ಕೆಲಸ ಮಾಡುವುದು ("Alone work") 
ತಂಡಕಾರ್ಯ (1೩amMwಂrk)ದಷ್ಟೇ ಮುಖ್ಯ. ಲಭ್ಯವಿರುವ 


ಕೌಶಲಗಳಣೆ ಅನುಗುಣವಾಗಿ ಕಲೆ, ಚಲನೆ, ನೃತ್ಯ, ಸಂಗೀತ ಕೊನೆ ಟಿಪ್ಪಣಿ 
ಮತ್ತು ಆಟಗಳಂ೦ತಹ ಅನೇಕ ಚಟುವಟಕೆಗಳಲ್ಪ 
ಭಾಗಿಯಾಗುವಂತೆ ಮಗುವಿಗೆ ನಾವು ಪ್ರೋತ್ಸಾಹ ನೀಡಬೇಕಾದ ಇ. ಮಧ್ಯ ಪ್ರದೇಶದ ಭೋಪಾಲ್‌ ನ ಬಸ್ತಿಗಳಲ್ಲ ವಾಸಿಸುವ, 


ಅಗತ್ಯವಿರುತ್ತದೆ. ಪರಿಪೂರ್ಣವಾದ ಜೀವನವನ್ನು ನಿರ್ಲಕ್ಷ್ಯಕ್ಕೆ ಒಳಗಾದ ಸಮುದಾಯಗಳ ಜೊತೆಗೆ ಕೆಲಸ 
ಅನುಭವಿಸಿದರೆ ಆಂತರಿಕ ಸಮತೋಲನವನ್ನು ಕಂಡುಕೊಳ್ಳುವ ಮಾಡುವ ಮುಸ್ಥಾನ್‌ ಲಾಭ- ರಹಿತ, ಸರ್ಕಾರೇತರ 
ಸಾಧ್ಯತೆಗಳು ಅಧಿಕವಾಗಿರುತ್ತದೆ. ಸಂಸ್ಥೆಯಾಗಿದೆ. 


ಒಂದು ದೇಶವಾಗಿ ನಾವು ನಮ್ಮ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾದ 1. ಕ್ರಿಮಿನಲ್‌ ಕಾಯ್ದೆ ಅಡಿಯಲ್ಲ 15೦ಕ್ಕೂ ಅಧಿಕ 


ಸಮುದಾಯವಾದ ಮಕ್ಕಳ ವಿಚಾರದಲ್ಲ ಸೋತಿದ್ದೇವೆ. ನಮ್ಮ ಸಮುದಾಯಗಳನ್ನು ಜ್ರಟಷ್‌ ಸರ್ಕಾರ ಪಟ್ಟ ಮಾಡಿದೆ. ಈ 
ತರಗತಿಗಳ್ಲ ಆಗಿರುವ ಈ ಹಾನಿಯನ್ನು ಸರಿಪಡಿಸುವ ಕಾಯ್ದೆಯ ಪ್ರಕಾರ ಆಡಳತವು ಈ ಸಮುದಾಯಗಳಗೆ 
ಅಗತ್ಯದ ಜೊತೆಗೆ ಸರ್ಕಾರವು ಕೂಡ ಈ ತಾರತಮ್ಯವನ್ನು ಸೇರಿದ ಸದಸ್ಯರನ್ನು ಬಲವಂತವಾಗಿ ಶಿಬರಗಳಲ್ಲ 
ಗುರುತಿಸುವ ಮೂಲಕ ಅಸಮಾನತೆಯನ್ನು ಕೊನೆಗೊಳಆಸ- ನೆಲೆಗೊಳ್ಳುವಂತೆ ಮಾಡಲು ಅವಕಾಶ ನೀಡುತ್ತದೆ. ಈ 
ಬೇಕಾಗಿದೆ ಮತ್ತು ಆಗಿರುವ ನಷ್ಟವನ್ನು ಭರ್ತಿ ಮಾಡಿ ನ್ಯಾಯ ಶಿಬರಗಳಲ್ತ ಇವರನ್ನು ಜೀತದಾಳುಗಳಾಗಿ 
ಒದಗಿಸುವ ಕಡೆಗೆ ಹೆಜ್ಜೆ ಇಡಬೇಕಿದೆ. ಪರಿಗಣಿಸಲಾಗುತ್ತದೆ. ಅವರ ಪಾಲಕರಿಂದ ಮಕ್ಕಳನ್ನು 


ಪ್ರತ್ಯೇಕಗೊಆಸಲು ಈ ಕಾಯ್ದೆಯನ್ನು ಪರಿಗಣಿಸಲಾಗಿದೆ. 


* ಮಕ್ಕಳ ಸುರಕ್ಷತೆಯ ಹಿನ್ನೆಲೆಯಲ್ಲ ಅವರ ಹೆಸರುಗಳನ್ನು ಬದಅಸಲಾಗಿದೆ. 


ಪರಾಮರ್ಶನ 

i Muskaanis a non-profit, non-governmental organisation working with marginalised communities living in the bastis in Bhopal, Madhya Pradesh. 

ii The British Government had listed over 150 communities under the Criminal Tribes Act which allowed the administration to forcefully ‘settle’ 
members of these communities into camps from where they could be called upon as bonded labour, and to separate children from their parents. 
It was considered that everyone born in the community would be deemed criminal and could be treated with suspicion. After the repeal of this 
Act in 1952, the communities henceforth have been referred to as ‘denotified’. 


ಶಿವಾನಿ ತನೇಜಾ ಅವರು ಭೋಪಾಲ್‌ ಮತ್ತು ಅದರ ಸುತ್ತಮುತ್ತ ಅಧಿಸೂಚಿತ ಬುಡಕಟ್ಟು ಹಿನ್ನೆಲೆಯ ಮತ್ತು ಸುಧಾರಿತ 
ಸಮುದಾಯಗಳ ಜನರೊಂದಿಗೆ ಕಳೆದ 25 ವರ್ಷಗಳಂದ ಕೆಲಸ ಮಾಡುತ್ತಿದ್ದಾರೆ. ಶಿಕ್ಷಣವನ್ನು ಪ್ರತ್ಯೇಕ ಶೈಕ್ಷಣಿಕ ವಿದ್ಯಮಾನವಾಗಿ 
ಪರಿಗಣಿಸಲು ಸಾಧ್ಯವಿಲ್ಲ ಎಂದು ನಂಜರುವ ಅವರು, ಒಬ್ಬ ಶಿಕ್ಷಣ ತಜ್ಞರಾಗಿ ಮಕ್ಕಳ ಯೋಗಕ್ಷೇಮ ಮತ್ತು ಸಶಕ್ತೀಕರಣವನ್ನು ಅವರ 
ಶೈಕ್ಷಣಿಕ ಪಯಣದ ಮುಖ್ಯ ಭಾಗವಾಗಿ ಪರಿಗಣಿಸಬೇಕು ಎಂಬ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಇದು ಅವರ ಕಳಕಳಗಳು ಮತ್ತು 
ಕೆಲಸದ ಆದ್ಯತೆಗಳಲ್ಲ ಸೇರಿದೆ. ಮಕ್ಕಳ ರಚನಾತ್ಮಕ ಸಂಸ್ಥೆಯನ್ನು ಸ್ಥಾಪನೆ ಮಾಡುವುದು. ಸಂಕಷ್ಟದ ಬಾಲ್ಯದ ನಡುವೆ ಮಾನಸಿಕ 
ಆರೋಗ್ಯವನ್ನು ಕಾಯ್ದುಕೊಳ್ಳುವುದು ಮತ್ತು ಸಾಮಾಜಕ ನ್ಯಾಯ ಅವರ ಆದ್ಯತೆಗಳಲ್ಲ ಸೇರಿವೆ. ಒಬ್ಬ ಶಿಕ್ಷಕಿಯ ಹೃದಯವನ್ನು 
ಹೊಂದಿರುವ ಶಿವಾನಿ ಅವರು ಮುಸ್ಥಾನ್‌ ನಲ್ಲ ಪ್ರತಿದಿನದ ಕ್ಲಾಸ್‌-ರೂಂ ಚಟುವಟಕೆಗಳಲ್ಪ ಖುಷಿಯಿಂದ ಭಾಗಿಯಾಗುತ್ತಾರೆ ಹಾಗೂ 
ಬೋಧನಾ ವಿಧಾನದ ಪ್ರಯತ್ನಗಳ ಮೂಲಕ ವಿದ್ಯಾರ್ಥಿಗಳ ಪ್ರತಿಕ್ರಿಯೆಗಳಂದ ಕಅಕೆಯನ್ನು ಚಾಲ್ರಯಲ್ಲಟ್ಟದ್ದಾರೆ. ಅವರನ್ನು 
shivani@muskaan.org ಮೂಲಕ ಸಂಪರ್ಕಿಸಬಹುದು. 


ಸವಿತಾ ಸೋಹಿತ್‌ ಅವರು ಕಳೆದ 15 ವರ್ಷಗಳಂದ 'ಮುಸ್ಥಾನ್‌' ಜೊತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಾಥಮಿಕ ತರಗತಿಗಳಲ್ಲ ಮಕ್ಕಳ 
ಕಲಕಾ ಪ್ರಕ್ರಿಯೆಯಲ್ಲ ತೊಡಗಿಕೊಂಡಿರುವ ಅವರು ತಮ್ಯ ಬೋಧನಾ ವಿಧಾನದಲ್ಲ ಬಹುಭಾಷಾ ಬೋಧನಾ ವಿಧಾನವನ್ನು 
ಅಳವಡಿಸಿಕೊಂಡಿದ್ದಾರೆ. ಸಮುದಾಯಗಕಲ್ಲ ಯುವಕರು ಮತ್ತು ವಯಸ್ಥ್ಸರ ಜೊತೆಗೂ ಕೆಲಸ ಮಾಡುವ ಅವರು ಗೌರವ ಹಾಗೂ 
ಸಾಮಾಜಕ ನ್ಯಾಯಕ್ಕಾಗಿ ಸಮುದಾಯಗಳು ನಡೆಸುತ್ತಿರುವ ಹೋರಾಟಗಳಲ್ಲಯೂ ಬೆಂಬಲಕ್ಕೆ ನಿಂತಿದ್ದಾರೆ. ಅವರನ್ನು 
savita.sohit@rediffmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


